ಈ 
ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 310 
ಮಾನ್ಯ ಸದಸ್ಯರ ಹೆಸರು" ಶ್ರೀ ಕೆ. ಹರೀಶ್‌ ಕುಮಾರ್‌ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ: 09-12-2020 | 

ಉತ್ತರಿಸುವ ಮಾಸ್ಯ ಸಚಿವರು ; ಮಾನ್ಯ ಕೃಷಿ ಸಚಿವರು 

[ಕ್ರಸಂ ಪ್ರಶ್ನ KE ಉತ್ತರ 


ನಿರೀಕ್ಷಿತ ಮಟ್ಟ ದಲ್ಲಿ. ಯಶಸ್ವಿ 


ಕಾಣದಿರುವುದು 'ಸರಾರದೆ 
.] 
| | ಗಮನದಲ್ಲಿದೆಯೇ; (ವಿವರ 
| 
ಒದಗಿಸುವುದು] 


} 
ಅ) [ಫಸಲ್‌ ಬೀಮಾ ಯೋಜನೆಯು 


ಪ್ರಧಾನ" ಮಂತ್ರಿ ಫಸಲ್‌ ಬೀಮಾ ಯೋಜನೆಯು ಕೇಂದ್ರ 


ಸರ್ಕಾರದ" ಯೋಜನೆಯಾಗಿದ್ದು, 2016-17ನೇ ಸಾಲಿನ ಮುಂಗಾರು 
ಹಂಗಾಮಿನಿಂದ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ವಯ ರಾಜ್ಯ ;ದಲ್ಲಿ 
ಕರ್ನಾಟಕ_ ರೈತ: ಸುರಕ್ಷಾ . ಪ್ರಧಾನ ಮಂತ್ರಿ ಫಸಲ್‌ ಬೀಮಾ 


ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಫಸಲ್‌ ಬೀಮಾ | 


ಯೋಜನೆಯು '' ವರ್ಷದಿಂದ ವರ್ಷಕ್ಕೆ ' ಯಶಸ್ವಿಯಾಗಿ 
ಅಸುಷ್ಠಾನಗೊಳಿಸಲಾಗುತ್ತಿದೆ. : 

ಕರ್ನಾಟಕ ರೈತ 'ಸುರಕ್ಷ ಪ್ರಧಾನ ಮಂತ್ರಿ ಫಸಲ್‌ ಬೀಮಾ 
ಯೋಜನೆಯಡಿ 2016-17ನೇ ಸಾಲಿನಿಂದ 2020-21ನೇ ಸಾಲಿನವರೆಗೆ 
ನೊಂದಣಿಯಾದ ಹಂಗಾಮುವಾರು ರೈತರೆ ವಿವರ ಈ ಕೆಳಕಂಡಂತಿದೆ: 


ಪಾಲ ಸಾಲ _ 
: ನೋಂದಣಿ . 
ವರ್ಷ / ಪಡೆದ | ಪಡೆಯದ 
ಯಾದ ಒಟ್ಟು | ವಿಸ್ತೀರ್ಣ (ಹೆ) 
ಹಂಗಾಮು: | ರೈತರ | ರೈತರ § 
ರೈತರ ಸಂಖ್ಯೆ 
ಸಂಖೆ ಪಂಖ್ಪೆ 
6 ಗ್ಯ | 
2016 \ | - 
i | 743450! 2001001 943550 ! 1303214 | 
2016-17 8 
ಹಿಂಗಾರು & | 148679 | 1031018 79697 1701619, 
ಬೇಪಿಗೆ ' | 
2017 | “|. 
572141 761012 133353 | 1873067 ||- 
ಮುಂಗಾರು - I 
ಕ . 


ಮ ? ] 
2017-18 ] 
ಹಿಂಗಾರು & | . 10೦89 11832 22921 36063 
ಬೇಸಿಗೆ 
2018 i 
| 532782! 690206 -1222988 1452383 
ಮುಂಗಾರು % ” | 
| 2018-19 
ಹಿಂಗಾರು & 65770 | 496183 561962 737568 
ಬೇಸಿಗೆ 
RR 
2019 
) 597732 8227 1420443 | 121521 
p ಮುಂಗಾರು 
lac | 
2019-20 
ಹಿಂಗಾರು & | 74448 607038| " 681486 828792 
ಬೇಸಿಗೆ 
2020 ; - ೫ } 
3557071 744940| .; 100647 1327572 
ಮುಂಗಾರು- i f ; 
ಆ) |ಪಸಲ್‌ ಬೀಮಾ ಯೋಜನೆಯಲ್ಲಿ -ಇಲ್ಲ- 


ರೈತರಿಗಿಂತ ವಿಮಾ ಕಂಪನಿಗಳೇ 
ಹೆಚ್ಚು ಲಾಭ ಮಾಡಿಕೊಂಡಿದ್ದು, 
ಯೋಜನೆಯ ಕ್ಲೇಮ್‌ ನೀಡಲು ಕಠಿಣ 
ಷರತ್ತುಗಳು, ತಾಂತ್ರಿಕ ಸಮಸ್ಯೆ, 
ಜಾಗೃತಿಯ. ಕೊರತೆ ಮತ್ತು ಅಡ್ಡಿ 
ಆತಂಕಗಳ ಕಾರಣಗಳಿಂದ ಸದರಿ 


ಯೋಜನೆಯು ದುರ್ಬಲವಾಗಿದ್ದು, 
| ನಿರೀಕ್ಷಿತ ಯಶಸ್ಸಿನ ಮಟ್ಟವನ್ನು 
ತಲುಪದಿರುವುದು ಸರ್ಕಾರದ 
| ಗಮನಕ್ಕೆ ಬರದಿದಯ: " 


'/ ಇಚುವರಿಗಂತ ಕಡಿಮೆ ಇದ್ದರೆ, "`“ಇಳುವರಿಯ ' ಕೊರತೆಗನುಗುಣವಾಗಿ 


ಕೇಂದ್ರ ಸರ್ಕಾರವು ಎಂಪ್ಯಾನೆಲ್‌ ಮಾಡಿರುವ ವಿಮಾ ಸಂಸ್ಥೆಗಳಿಂದ" 
ರಾಜ್ಯ ಸರ್ಕಾರವು ಇ 
ನಿರ್ಧರಿಸುತ್ತದೆ. ಹಾಗೂ. ಕೇಂದ್ರ ಸರ್ಕಾರದ ಮಾರ್ಗ ಸೂಚಿಯಂತೆ ಬೆಳೆ 


ಕಟಾವು ಪ್ರಯೋಗಗಳ ವರದಿಯಂತೆ ಬೆಳೆ ನಷ್ಟದ ಪರಿಹಾರವನ್ನು ಲೆಕ್ಕ 


-ಟೆಂಡರ್‌ ಮುಖಾಂತರ ಪ್ರೀಮಿಯಂ. ಮೊತ್ತ 


ಹಾಕಲಾಗುತ್ತದೆ. 


ಈ ಯೋಜನೆಯು ಅತ್ಯಂತ ವೈಜ್ಞಾನಿಕವಾಗಿ ಹೋಬಳಿ! ಗ್ರಾಮ | 
ಪಂಚಾಯಿತಿ ಮಟ್ಟದಲ್ಲಿ ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ, ಕೃಷಿ, ಕಂದಾಯ, 
ಗ್ರಾಮೀಣಾಭಿವೃದ್ಧಿ ಮ್ತು ಇಲಾಖೆ ಮತ್ತು 
ತೋಟಗಾರಿಕೆಯವರು ಕೈಗೊಳ್ಳುವ ಬೆಳೆ ಕಟಾವು ಪ್ರಯೋಗಗಳಿಂದ 
| ಬಂದಂತಹ . ವಾಸ್ತವಿಕ ಇಳುವರಿಯು ನಿಗಧಿಪಡಿಸಲಾದ ಪ್ರಾರಂಭಿಕ ; 


ಪಂಚಾಯತ್‌ ರಾಜ್‌ 


ಹೋಬಳಿ! ಗ್ರಾಮಪಂಚಾಯತಿಯ ವಿಮಾ: ಘಟಕಗಳಲ್ಲಿ ಬೆಳೆ' ವಿಮೆ | 
ಮಾಡಿಸಿದ ಅರ್ಹ ರೈತರು ಬೆಳೆ ವಿಮಾ ನಷ್ಟ: ಪರಿಹಾರ ಪಡೆಯಲು 


ಅರ್ಹರಾಗುತ್ತಾರೆ. . | f \ 


ಸಂರಕ್ಷಣೆ ತಂತ್ರಾಂಶದ ಮುಖಾಂತರ ಅರ್ಜಿ ಸಲ್ಲಿಸುವುದರಿಂದ ವಿಮಾ 
ಸಂಸ್ಥೆಗಳಿಂದ ಆಧಾರ್‌ ಸಂಖ್ಯೆ ಲಿಂಕ್‌ ಆದ ರೈತರ ಖಾತೆಗೆ ನೇರವಾಗಿ ಬೆಳೆ 
ವಿಮಾ ಪರಿಹಾರ ಜಮೆಯಾಗುವವರೆಗೆ ಅರ್ಜಿಯ ಸ್ಥಿತಿಯನ್ನು ಸಂರಕ್ಷಣೆ 
ಪೋರ್ಟಲ್‌ ಮೂಲಕ ಪಡೆಯಬಹುದಾಗಿದ್ದು ಯಾವುದೇ ತಾಂತ್ರಿಕ ಸಮಸ್ಯೆ 
ಕಂಡುಬಂದಲ್ಲಿ ಆಗಿಂದಾಗ್ಯೆ ಸರಿಪಡಿಸಲಾಗುತ್ತಿದೆ. 


2018. ರಿಂದ ಬೆಳೆ ಸಮೀಕ್ಷೆಯಿಂದ ಅಪ್‌ ಲೋಡ್‌. ಮಾಡಲಾದ ಬೆಳೆ | 


ಸಮೀಕ್ಷೆಯ ದತ್ತಾಂಶಗಳನ್ನು ಪರಿಗಣಿಸಿ ನೋಂದಣಿ ಮಾಡಿಸಿರುವ ಬೆಳೆ 
ಬೆಳೆದ ರೈತರಿಗೇ.ವಿಮೆ ನಷ್ಟ ಪರಿಹಾರ ನೀಡಲು ಕ್ರಮವಹಿಸಲಾಗಿದೆ. 


ಆದ್ದರಿಂದ ಪ್ರಧಾನ ಮಂತ್ರಿ ಫಸಲ್‌ ಬೀಮಾ ಯೋಜನೆಯಲ್ಲಿ ರೈತರಿಗೆ | 


ಸಂರಕ್ಷಣೆ ತಂತ್ರಾಂಶದ ಮುಖಾಂತರ ' ಪಾರದರ್ಶಕವಾಗಿ ವಿಮಾ 
ಕಂಪನಿಗಳಿಂದ ಬೆಳೆ ವಿಮೆ ಪರಿಹಾರ ನೀಡಲಾಗುತ್ತಿದೆ. 


ಪ್ರಕೃತಿ ವಿಕೋಪಗಳಿಂದ ಬೆಳೆ ನಷ್ಟ ಸಂಭವಿಸಿ ಇಳುವರಿ ಕೂರತೆ 


| ಉಂಟಾದಲ್ಲಿ ಮಾತ್ರ ರಿಸ್ಕ್‌ ತವರೇಜ್‌ ಮಾಡುವ ಸಲುವಾಗಿ ಬೆಳಿ ವಿಮೆಯನ್ನು 
ರೈತರಿಗೆ ಪಾಪತಿಸಲಾಗುತಿದೆ ವಿನ: ಪ್ರೀಮಿಯಂ ಮೊತ್ತ ಪಾವತಿಸಿದ ಎಲ್ಲಾ 


ರೈತರಿಗೂ ವಿಮೆ ಪರಿಹಾರವನ್ನು ನೀಡುವ ಅವಕಾಶವಿರುವುದಿಲ್ಲ. 


ಈ ಯೋಜನೆ ಕುರಿತು ರೈತರಿಗೆ" ಮಾಹಿತಿ ನೀಡಿ ಪ್ರೋತ್ಸಾಹಿಸಲು ! 


ಸ್ಥಳೀಯ ಮತ್ತು ರಾಜ್ಯ ಪ್ರಮುಖ ದಿನಪತ್ರಿಕೆಗಳಲ್ಲಿ ಜಾಹಿರಾತು ನೀಡುವ 


| ಮುಖೇನ, ಭಿತ್ತಿಪತ್ರಗಳು ಮತ್ತು ಕರಪತ್ತಗಳ ಮೂಲಕ ಮತ್ತು ಎಲ್ಲಾ. 


ತಾಲ್ಲೂಕು, ಹೋಬಳಿ ಮತ್ತು ಗ್ರಾಮಪಂಚಾಯಿತಿಗಳಲ್ಲಿ ನಡೆಸಲಾಗುವ ಕೃಷಿ 
ಅಭಿಯಾನ ಕಾರ್ಯಕ್ರಮದ ಮೂಲಕ, ತರಬೇತಿಗಳು, ಸಮೂಹ 
ಮಾದ್ಯಮಗಳ ಮೂಲಕ, ಜನಸ್ಪಂದನ ಮತ್ತು ಗ್ರಾಮಸಭೆಗಳಲ್ಲಿ ಜಾಗೃತಿ 
ಮೂಡಿಸಲಾಗುತ್ತಿದೆ. ಹಾಗೂ ವಿಮಾ ಸಂಸ್ಥೆಗಳಿಂದಲೂ ಸಹ ಸಮೂಹ 


!' ಮಾಧ್ಯಮಗಳ ಮೂಲಕೆ ಹೆಚ್ಚಿನ ಪ್ರಚಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು | 


ಜಾಗೃತಿ:ಮೂಡಿಸಲಾಗಿದೆ. 


ಈ ರೀತಿಯಾಗಿ. ಚೆಳೆ---ವಿಮೆ ಪದ್ಧತಿಯನ್ನು” ದಿನದಿಂದ ದಿನಕ್ಕೆ 


ವೈಜ್ಞಾನಿಕವಾಗಿ ಉನ್ನತೀಕರಣ ಮಾಡುತ್ತಿದ್ದು, ನಿರೀಕ್ಷಿತ ಮಟ್ಟ ತಲುಪುವ 


ನಿಟ್ಟಿಸಲ್ಲಿ ಕ್ರಮ ವಹಿಸಲಾಗಿದೆ. 


ಇ) 1 ಬಂದಿದ್ದಲ್ಲಿ, ಸದರಿ ಯೋಜನೆಯನ್ನು 
ಯಶಸ್ವಿಗೊಳಿಸಲು / 
ಪರಿಣಾಮಕಾರಿಯಾಗಿ 
ಜಾರಿಗೊಳಿಸಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು? (ಈ ಬಗ್ಗೆ ಸಂಪೂರ್ಣ 
'ಮಾಹಿತಿ ನೀಡುವುದು) 


| ತಂತ್ರಾಂಶದಲ್ಲಿ ಮೊಬೈಲ್‌ ಆ್ಯಪ್‌ ಮುಖಾಂತರ ಕೈಗೊಳ್ಳುವ ಬೆಳೆ ಕಟಾವು 


ರಷ್ಯದ ಫಸಲ್‌ ಬಿಮಾ ' ಯೋಜನೆಯ "ಅನುಷ್ಠಾನ | 
ದುರ್ಬಲವಾಗಿರುವುದು ಕಂಡುಬಂದಿರುವುದಿಲ್ಲ. 

ಆದಾಗ್ಯೂ ಸರ್ಕಾರವು ಈ ಯೋಜನೆಯನ್ನು ಅತ್ಯಂತ ಯಶಸ್ವಿಯಾಗಿ 
ಮತ್ತು ಪಾರದರ್ಶಕವಾಗಿ . ಅಸುಷ್ಪಾನಗೊಳಿಸಲಾಗುತ್ತಿದ್ದು, ಬೆಳೆ ನಷ್ಟ 
ಹೊಂದಿದ ನೈಜ ರೈತರಿಗೆ ವಿಮಾ ಪರಿಹಾರ" ಮೊತ್ತವನ್ನು" ದೊರಕಿಸುವ 


ಸಲುವಾಗಿ ಜಿ.ಪಿ.ಎಸ್‌ ಆಧಾರಿತ ಬೆಳೆ ಸಮೀಕ್ಷೆ ದತ್ನಾಂಶ ಬಳಸಿ, ಸಂರಕ್ಷಣೆ | 


ಪ್ರಯೋಗಗಳ ವರದಿಯಂತೆ ವಿಮೆ ಪರಿಹಾರ ಲೆಕ್ಕ ಹಾಕಿ ಅರ್ಹ ರೈತರ 
ಖಾತೆಗೆ ನೇರವಾಗಿ ವಿಮಾ ಸಂಸ್ಥೆಯವರ ಮೂಲಕ ಬೆಳೆ ವಿಮಾ ಪರಿಹಾರ 
ಜಮೆ ಮಾಡುವಂತೆ ಕ್ರಮ ವಹಿಸಲಾಗಿದೆ. | 


ಸಂಖ್ಯೆ:- ಕೈಇ/149/ಕೃಶ್ಯಉ/2020 K 


ಸ ' ಕೃಷಿಸಚಿವರು 


